ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಶ್ರೀ ಎಸ್‌.ಎಲ್‌ ಭೋಜೇಗೌಡ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1083 
ಉತ್ತರಿಸಬೇಕಾದ ದಿನಾಂಕ : 29.09.2020 
[ತ್ರಸಂ. ಪ್ರಕ್ನೆ KE ಉತ್ತರ 
ಅ) | ರಾಜ್ಯದಲ್ಲಿ ರೈತರಿಗಾಗಿ ಇರುವ ನವಿಧ [ಸಹಾರ ಸಂಘಗಳಲ್ಲಿ ರೈತರಿಗಾಗಿ ಕೃಷಿ, ಕೃಷಿಯೇತರ 
ಸಾಲ ಯೋಜನೆಗಳಾವುವು: (ಈ | ಉದ್ದೇಶಗಳಿಗೆ ಅಲ್ಲಾವಧಿ, ಮಧ್ಯಮಾವಧಿ ಹಾಗೂ ದೀರ್ಫಾವರಧಿ. 


ಸಾಲ ಯೋಜನೆಯ ' ನಿಯಮಗಳ 
ಸಂಪೂರ್ಣ ಮಾಹಿತಿ ನೀಡುವುದು) 


ಸಾಲವನ್ನು ನೀಡುವ ಯೋಜನೆಗಳು ಇರುತ್ತವೆ. | 
ಪ್ರತೀ ಸಹಕಾರ ಸಂಘವು ತಮ್ಮ ಉಪವಿಧಿಗಳಲ್ಲಿ ಸದಸ್ಯರ | 


ಅವಶ್ಯಕತೆಗೆ ಅನುಗುಣವಾಗಿ ಸಾಲದ ನಿಯಮಾವಳಿಗಳನ್ನು 
ರೂಪಿಸಿಕೊಂಡಿದ್ದು, ಸರ್ಕಾರದಿಂದ ಒಂದೇ ಬಗೆಯ 
ನಿಯಮಗಳನ್ನು ರೂಪಿಸಿರುವುದಿಲ್ಲ. | 


ಈ ಈ ಹನಾವನಗನನ್ಸ ಹಾಹಾ 


ಕೃತಗ ಇಡ] 


ಸಹಕಾರ ಸಂಘಗಳ ಮೂಲಕ 
(ಸಬ್ಬಿಡಿ) ಹೊಂದಿರುವ | ಸರ್ಕಾರದ ಸಹಾಯಧನ ಯೋಜನೆಯಡಿ ಸಾಲಗಳನ್ನು | 
ಯೋಜನೆಗಳಾವುವು: ವಿತರಿಸಲಾಗುತ್ತಿದೆ. 
(ಈ ಯೋಜನೆಗಳ ರೂಪ ರೇಷೆಗಳ | 1) ಕುಟುಂಬಕ್ಕೆ ರೂ. 300 ಲಕ್ಷಗಳವರೆಗೆ ಶೂನ್ಯ ಬಡ್ಡಿ 
ಮಾಹಿತಿ ನೀಡುವುದು) ದರದಲ್ಲಿ  ಅಲ್ಲಾವಧಿ ಬೆಳೆ ಸಾಲ ಮತ್ತು 
ಪಶುಸಂಗೋಪನೆ/ ಮೀನುಗಾರಿಕೆ ಉದ್ದೇಶಗಳಿಗೆ 


ದುಡಿಯುವ ಬಂಡವಾಳವಾಗಿ ರೂ.2.00 ಲಕ್ಷಗಳವರೆಗೆ 
ಶೂನ್ಯ ಬಡ್ಡಿದರದ ಸಾಲದ ಯೋಜನೆ: 


೬ ಈ ಯೋಜನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 
ಪಿಕಾರ್ಡ್‌ ಬ್ಯಾಂಕ್‌ ಅಥವಾ ಜಿಲ್ಲಾ ಸಹಕಾರ ಕೇಂದ್ರ 


ಬ್ಯಾಂಕುಗಳಲ್ಲಿ ರೈತನು ಪಡೆದ ಬೆಳೆ 
ಸಾಲ/ಹೈನುಗಾರಿಕೆ/ಮೀನುಗಾರಿಕೆ ಸಾಲಗಳಿಗೆ 
ಅನ್ವಯವಾಗುತ್ತದೆ. : k 


`ಆ ಈ ಯೋಜನೆಯು ಒಬ್ಬ ಫಲಾನುಭವಿಗೆ ಗರಿಷ್ಟ 
ರೂ.2.00 ಲಕ್ಷಗಳಿಗೆ ನೀಡಿದ ಸಾಲಗಳಿಗೆ ಮಾತ್ರ 
ಅನ್ನ್ವಯವಾಗುತ್ತದೆ. ಒಂದು ಕುಟುಂಬಕ್ಕೆ ಬೆಳೆ ಸಾಲ, 
' ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ದುಡಿಯುವ 
ಬಂಡವಾಳದ ಸಾಲ ಒಟ್ಟು ಗೂಡಿಸಿ ರೂ.3.00 
ಲಕ್ಷಗಳಿಗೆ ಮೀರತಕ್ಕದ್ದಲ್ಲ. 

[2 ರೈತನು ರೂ.20,000/-ಗಳ ವೇತನ/ಪಿಂಚಣಿ 
ಪಡೆಯುತ್ತಿದ್ದರೆ ಅಥವಾ ಆದಾಯ ತೆರಿಗೆ 
ಪಾವತಿದಾರರಾಗಿದ್ದಲ್ಲಿ ಬಡ್ಡಿ ಸಹಾಯಧನ ಲಭಿಸುವುದಿಲ್ಲ. 

* ಬಡ್ಡಿ ಸಹಾಯಧನ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ 
ನಿಗದಿಪಡಿಸಿದ ಸ್ನೇಲ್‌ -ಆಫ್‌ ಪೈನಾನ್ಸ್‌ ಗೆ ಮಾತ್ರ 
ಲಭಿಸುತ್ತದೆ. | 

* ರೈತನು ಸಂಘವು ನಿಗದಿಪಡಿಸಿದ 
ದಿನಾಂಕದೊಳಗೆ ಅಸಲು ಮರುಪಾವತಿಸಿಬೇಕು. 


ಗಡುವಿನ 


2) ಕುಟುಂಬಕ್ಕೆ 10.00 


ದೀರ್ಫಾವಧಿ ಕೃಷಿ ಸಾಲಗಳನ್ನು ಶೇಕಡ 3 ರ ಬಡ್ಡಿ 
ದರದಲ್ಲಿ ವಿತರಿಸುವ ಯೋಜನೆ. 


ಗಿ 


ಪಕ್ನಗಳವರಗ ಮಧ್ಯಮಾವಧಿ!" 


ಕ ಹೋದನೆ ಪ್ರಾಥಮಿಕ ೃ೩'`ಪತ್ತನ' ಸಹಕಾರ 
ಸಂಘ, ಪಿಕಾರ್ಡ್‌ ಬ್ಯಾಂಕ್‌ ಅಥವಾ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕುಗಳಲ್ಲಿ ರೈತನು ಪಡೆದ ಮಧ್ಯಮಾವಧಿ 
ಮತ್ತು ದೀರ್ಫಾವಧಿ ಕೃಷಿ ಹಾಗೂ ಕೃಷಿ ಸಂಬಂಧಿತ 
ಸಾಲಗಳಿಗೆ ಅನ್ವಯವಾಗುತ್ತದೆ. 

ನಬಾರ್ಡ್‌ ಗುರುತಿಸಿದ ಕೈಷಿ / ಕೃಷಿ ಸಂಬಂಧಿತ 
ಮಧ್ಯಮಾವಧಿ ಮತ್ತು ದೀರ್ಪಾವಧಿ ಸಾಲಗಳ ಪೈಕಿ 
ಲಘು ನೀರಾವರಿ, ಭೂ ಅಭಿವೃದ್ಧಿ, ಕೃಷಿ 
ಯಾಂತ್ರೀಕರಣ, ಪ್ಲಾಂಟೇಷನ್‌ ಹಾಗೂ ಶೋಟಗಾರಿಕೆ 
ಅಭಿವೃದ್ಧಿ, ಸಾವಯವ ಕೃಷಿ, ಪಶುಸಂಗೋಪನೆ ಹಾಗೂ 
ಹೈನುಗಾರಿಕೆ, ಮೀನು ಕೃಷಿ, ರೇಷ್ಮೆ ಕೃಷಿ, ಜೇನು 
ಸಾಕಾಣಿಕೆ ಉದ್ದೇಶಗಳಿಗೆ ರೈತರಿಗೆ ನೀಡಲಾಗುವ 


ಸಾಲಗಳಿಗೆ ಮಾತ್ರ ಅನ್ವಯವಾಗುತ್ತದೆ. 


ದ್ವಿಚಕ್ರ ವಾಹನ, ಜೀಪು, ಪಿಕಪ್‌ ವ್ಯಾನ್‌ ಹಾಗೂ ಇನ್ನು 


. ಮುಂತಾದ ಯಾವುದೇ ಕೃಷಿ ಸಾಗಾಣಿಕೆಗೆ ಬಳಸುವ 


ವಾಹನ ಸಾಲಗಳಿಗೆ, ತೋಟದ ಮನೆ, ಗ್ರಾಮೀಣ 
ಗೋದಾಮು ಗಳಿಗೆ, ದ್ವಿತೀಯ ಸಂಸ್ಕರಣೆ, ಕೃಷಿ 
ಉತ್ಪನ್ನಗಳ ಮೌಲ್ಯ ವರ್ಧನೆ/ಆಹಾರ ಸಂಸ್ಕರಣೆ, ಕೃಷಿ 
ಕ್ಲಿನಿಕ್‌ಗೆ ನೀಡುವ ಸಾಲಗಳಿಗೆ ಈ ಯೋಜನೆ 
ಅನ್ವಯವಾಗುವುದಿಲ್ಲ 

ಈ ಯೋಜನೆಯು ಒಂದು ಕುಟುಂಬಕ್ಕೆ ರೂ.10.00 
ಲಕ್ಷಗಳ ವರೆಗಿನ ಸಾಲಗಳಿಗೆ ಮಾತ್ರ ಅನ್ವಯವಾಗುತ್ತದೆ. 
ರೈತನು ಸಂಘವು ನಿಗದಿಪಡಿಸಿದ ಗಡುವಿನ 
ಧಿನಾಂಕದೊಳಗೆ ಅಸಲು ಮತ್ತು ಶೇ.3 ರ ಬಡ್ಡಿ ದರದಲ್ಲಿ 
ಮರುಪಾವತಿಸಬೇಕು. 


ಇ) 


ಸಾಲ ಯೋಜನೆಯ ಲಾಭಿ 


ಪಡೆಯಲು ರೈತರು 
ಅನುಸರಿಸಬೇಕಾಗಿರುವ 
ನಿಯಮಗಳೇನು: (ಸಂಪೂರ್ಣ 


ಮಾಹಿತಿ ನೀಡುವುದು) 


ಬಡ್ಡಿ `ಸಹಾಯಧನ್‌` ಯೋಜನೆಯ ಲಾಭ ಪೆಡೆಯಲು ರೈತರು 
ಅನುಸರಿಸಬೇಕಾಗಿರುವ ನಿಯಮಗಳು ಈ ಕೆಳಗಿನಂತಿರುತ್ತವೆ. 


pS ಕುಟುಂಬಕ್ಕೆ ರೂ. 3.00 ಲಕ್ಷಗಳವರೆಗೆ ಶೂನ್ಯ ಬಡ್ಡಿ 


ದರದಲ್ಲಿ ಅಲ್ಲಾವಧಿ ಬೆಳೆ ಸಾಲ ಮತ್ತು ಪಶುಸಂಗೋಪನೆ/ 
ಮೀನುಗಾರಿಕೆ ಉದ್ದೇಶಗಳಿಗೆ ದುಡಿಯುವ ಬಂಡವಾಳವಾಗಿ 
ರೂ.2.00 ಲಕ್ಷಗಳವರೆಗೆ. ಶೂನ್ಯ ಬಡ್ಡಿದರದ ಸಾಲದ 
ಯೋಜನೆ . 

ರೈತನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 
ಪಿಕಾರ್ಡ್‌ ಬ್ಯಾಂಕ್‌ ಅಥವಾ ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕುಗಳಲ್ಲಿ ತಾವು ವಾಸಿಸುವ ವ್ಯಾಪ್ತಿಯ ಸಹಕಾರ 
ಸಂಘಗಳಲ್ಲಿ ಸದಸ್ಯತ್ವ “ಹೊಂದಿರತಕ್ಕದ್ದು. 
ಆಧಾರ್‌, ಪಡಿತರ ಚೇಟಿ ಮತ್ತು ಆರ್‌ಟಿಸಿ 


ದಾಖಲೆಗಳೊಂದಿಗೆ ನಿಗದಿತ ಅರ್ಜಿ ನಮೂನೆಯಲ್ಲಿ 


ಸಂಬಂಧಿಸಿದ ಸಂಘಗಳಿಗೆ ಅರ್ಜ ಸಕ್ನಸಚೀಪ ಸದರ 
ಆರ್‌ಟಿಸಿ ಮೇಲೆ ಇತರೇ ಬ್ಯಾಂಕುಗಳಲ್ಲಿ ಬೆಳೆ ಸಾಲ 
ಪಡೆದಿರಬಾರದು. 

° ರೈತನು ರೂ.20,000/-ಗಳ ವೇತನ/ಪಿಂಚಣಿ 
ಪಡೆಯುತ್ತಿದ್ದರೆ ಅಥವಾ ಆದಾಯ ತೆರಿಗೆ 
ಪಾವತಿದಾರರಾಗಿಲ್ಲ ಎಂಬ ಬಗ್ಗೆ ದೃಡೀಕರಣ 
ನೀಡತಕ್ಕದ್ದು, 

. ರೈತನು ಸಂಘವು ನಿಗದಿಪಡಿಸಿದ ಗಡುವಿನ 
ದಿನಾಂಕದೊಳಗೆ ಅಸಲು ಮರುಪಾವತಿಸಬೇಕು. 


* ಕುಟುಂಬಕ್ಕೆ 10.00 ಲಕ್ಷಗಳವರೆಗೆ ಮಧ್ಯಮಾವಧಿ; 


ದೀರ್ಫಾವಧಿ ಸಾಲಗಳನ್ನು ಶೇಕಡ 3 ರ ಬಡ್ಡಿ ದರದಲ್ಲಿ 
ವಿತರಿಸುವ ಯೋಜನೆ. 

* ರೈತನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, 
ಪಿಕಾರ್ಡ್‌ ಬ್ಯಾಂಕ್‌ Ree ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕುಗಳಲ್ಲಿ ಸ ವಾಸಿಸುವ "ವ್ಯಾಪ್ತಿಯ ಸಹಕಾರ 
ಸಂಘಗಳಲ್ಲಿ ಸದಸ್ಯತ್ವ ಹೊಂದಿರತಕ್ಕದ್ದು, 


*€ ಭೂಮಿ ದಾಖಲೆಗಳು, ಭದ್ರತೆಗೆ ಬೇಕಾದ ದಾಖಲೆಗಳು 
ಮತ್ತು " ಯೋಜನಾ ವರದಿಯೊಂದಿಗೆ ನಿಗದಿತ 
ನಮೂನೆಯಲ್ಲಿ ಸಂಬಂಧಿಸಿದ ಸಂಘಗಳಿಗೆ ಅರ್ಜಿ 
ಸಲ್ಲಿಸಬೇಕು. 

* ರೈತನು ಸಂಘವು ನಿಗದಿಪಡಿಸಿದ ಗಡುವಿನ 
ದಿನಾಂಕದೊಳಗೆ ಅಸಲು ಮತ್ತು ಶೇ3 ರ ಬಡ್ಡಿಯನ್ನು 
ಪಾವತಿಸಬೇಕು. 


ಈ) ರೈತರಿಗಾಗಿ ವಾಹನ ಸಾಲ`ಯೋಜನೆ 
ಜಾರಿಯಲ್ಲಿದೆಯೇ: 


ಸಹಕಾರ ಸಂಘ/ಬ್ಯಾಂಕುಗಳಲ್ಲಿ ರೈತರಿಗಾಗಿ ವಾಹನ ಸಾಲ 
ಯೋಜನೆ ಸಾಮಾನ್ಯ ಬಡ್ಡಿ ದರದಲ್ಲಿ ಜಾರಿಯಲ್ಲಿರುತ್ತದೆ. 


ಸ) ಹಾಗದ್ಗಪ್ತಿ ಹಾನ್‌ ಹಾವ 
ವಾಹನಗಳಿಗೆ ಸಾಲ ನೀಡಲಾಗುತ್ತಿದೆ: 
ವಾಹನ ಸಾಲ ಯೋಜನೆಯಲ್ಲಿ 
ಸಬ್ದಿಡಿ ನೀಡಲಾಗುತ್ತಿದೆಯೇ. 


ಶೇ.3 ರ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಮತ್ತು ದೀರ್ಫಾವಧಿ 
ಕೃಷಿ ಸಾಲ ನೀಡುವ ಯೋಜನೆಯಲ್ಲಿ ಕೃಷಿ ಯಾಂತ್ರೀಕರಣ 
ಉದ್ದೇಶದಡಿ ರೈತರಿಗೆ ಟ್ರಾಕ್ಷರ್‌ ಮತ್ತು ಪವರ್‌ ಟಿಲ್ಲರ್‌ 
ಖರೀದಿಸಲು ಶೇ.3 ರ ದರದಲ್ಲಿ ಸಾಲ ನೀಡಲಾಗುತಿದೆ. 

ದ್ವಿಚಕ್ರ ವಾಹನ, ಜೀಪು, "ಖಕಪ್‌ ವ್ಯಾನ್‌ . ಹಾಗೂ ಇನ್ನು 


ಮುಂತಾದ ಯಾವುದೇ ಕೃಷಿ ಸಾಗಾಣಿಕೆಗೆ ಬಳಸುವ ವಾಹನ | 


ಸಾಲಗಳಿಗೆ ರಿಯಾಯಿತಿ ಬಡ್ಡಿ ದರದ ಸಾಲ 


ಅನ್ವಯವಾಗುವುದಿಲ್ಲ. ಈ ಸಾಲಗಳನ್ನು i ಸಂಘ/ಬ್ಯಾಂಕ್‌ 


ನಿಗದಿಪಡಿಸಿದ ಸಾಮಾನ್ಯ ಬಡ್ಡಿ ದರದಲ್ಲಿ ರೈತರು ಸಾಲ 
ಪಡೆಯಬಹುದಾಗಿದೆ. ' 


ಸಂಷ್ಯೆಸಒ 363 ಸಎರ್‌ಎಸ್‌ 2030 


ವಷ ಮ 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


